ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ: 1222 (1286) 


ಸದಸ್ಯರ ಹೆಸರು : ಶ್ರೀ ಬಿ.ಜಿ.ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸುವ ದಿನಾಂಕ : 24.12.2021 
ಉತ್ತರಿಸುವ ಸಚಿವರು : ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು 


ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 


ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ 261 ಗ್ರಾಮ 
ಪಂಚಾಯತ್‌ಗಳಲ್ಲಿ 221 ಗ್ರಾಮ ಪಂಚಾಯತ್‌ಗಳಿಗೆ ಮಾತ್ರ 
ಬಿ.ಎಸ್‌.ಎನ್‌.ಎಲ್‌ ಇಂಟರ್‌ ನೆಟ್‌ ಸೌಲಭ್ಯ ಒದಗಿಸಲಾಗಿದೆ. 
ಯಾದಗಿರಿ ಜಿಲ್ಲೆಯ ಒಟ್ಟು 122 ಗ್ರಾಮ ಪಂಚಾಯತ್‌ಗಳಲ್ಲಿ 96 
ಗ್ರಾಮ ಪಂಚಾಯತ್‌ಗಳಿಗೆ ಇಂಟರ್‌ನೆಟ್‌ ಸೌಲಭ್ಯವನ್ನು 
ಒದಗಿಸಲಾಗಿದೆ, (ವಿವರಗಳನ್ನು ಅನುಬಂಧದಲ್ಲಿ ಲಗತ್ತಿಸಿದೆ) 
ಕಲಬುರಗಿ ಜಿಲ್ಲೆಯ ಇನ್ನುಳಿದ 40 ಗ್ರಾಮ ಪಂಚಾಯತ್‌ ಗಳಿಗೆ 
ಬಿ.ಎಸ್‌.ಎನ್‌.ಎಲ್‌ ಇಲಾಖೆಯೊಂದಿಗೆ ಚರ್ಚಿಸಿ, ಶೀಘ್ರದಲ್ಲಿ 
ಇಂಟರ್‌ ನೆಟ್‌ ಸೌಲಭ್ಯ ಒದಗಿಸಲಾಗುವುದು. 
ಯಾದಗಿರಿ ಜಿಲ್ಲೆಯ ಇನ್ನುಳಿದ 26 ಗ್ರಾಮ ಪಂಚಾಯತ್‌ಗಳಿಗೆ 
ಇಂಟರ್‌ನೆಟ್‌ ಒದಗಿಸುವ ಹಂತದಲ್ಲಿರುತ್ತದೆ. 
ಇ-ಸ್ವತ್ತು ತಂತ್ರಾಂಶದ ಮೂಲಕ ನಮೂನೆ-9 ಮತ್ತು 11 ಎ 
ಅಥವಾ ನಮೂನೆ-11 ಬಿ ವಿತರಿಸಲು ರೂ.50/- ಗಳ ಶುಲ್ಕವನ್ನು 
ನಿಗಧಿಪಡಿಸಿದೆ. 


ಎಷ್ಟು ಗ್ರಾಮ ಪಂಚಾಯತ್‌ ಗಳಿಗೆ 
ಇಂಟರ್‌ನೆಟ್‌ ಸೌಲಭ್ಯವನ್ನು 
ಅಳವಡಿಸಲಾಗಿದೆ: (ವಿವರ ನೀಡುವುದು, 


ಇನ್ನುಳಿದ ಗ್ರಾಮ ಪಂಚಾಯತ್‌ಗಳಿಗೆ 
ಇಂಟರ್‌ನೆಟ್‌ ಸೌಲಭ್ಯವನ್ನು 
ಒದಗಿಸದಿರಲು ಕಾರಣವೇನು; ಯಾವಾಗ 
ಇಂಟರ್‌ನೆಟ್‌ ಸೌಲಭ್ಯವನ್ನು 
ಒದಗಿಸಲಾಗುವುದು; 
ಇ-ಸ್ಥತ್ತು ಮುಖಾಂತರ 9 ಹಾಗೂ 11 
ನಮೂನೆಗಳನ್ನು ವಿತರಿಸಲು ಗ್ರಾಮ 
ಪಂಚಾಯತ್‌ರವರು ವಿಧಿಸುವ 
ಶುಲ್ಕವೆಷ್ಟು? (ವಿವರ ನೀಡುವುದು) 
ಸಂಖ್ಯೆ: ಗ್ರಾಅಪ/155/ಇ-ಆಡಳಿತ/2021 


pa 


ಗ್ರಾಮೀಣಾಭಿವೃದ್ಧಿ ಮತ್ತು 


ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


